ಕರ್ನಾಟಿಕ ವಿಧಾನ ಪರಿಷತ್ತು 


! ]ಚುಕ್ಕೈೆಗುರುತಿಲ್ಲದ ಪ್ರಶ್ನೆ ಸಂಖ್ಯ [15೦ 
2 [ಸದಸ್ಯರ ಹೆಸರು ಶ್ರೀ ಹೆಚ್‌.ಎಂ.ರಮೇಶ್‌ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
3 | ಉತ್ತರಿಸಬೇಕಾದ ದಿನಾಂಕ 22.09.2021 
“* [ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಹೇ ಪ್ರಶ್ನೆ ಉತ್ತರ 
ಅ) | ಬೆಂಗಳೂರು ಸಗರ ಜಿಲ್ಲೆ, ಬೆಂಗಳೂರು | `ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪೋಡಿ 


ಗ್ರಾಮಾಂತರ ಜಿಲ್ಲೆ ಮತ್ತು ತುಮಕೂರು 
ಜಿಲ್ಲೆಯ ಪೋಡಿ ಆಂದೋಲನ 
ಯೋಜನೆ ಯಡಿ ನಮೂನೆ 1 ರಿಂದ 5 
ರವರೆಗೆ ಸಿದ್ದ ಪಡಿಸಿ, ನಮೂನೆ 6 ರಿಂದ 
10 ರವರೆಗಿನ ಅನುಮೋದನೆಗಾಗಿ 
ಜಿಲ್ಲಾ ಮಟ್ಟದಲ್ಲಿ ಭೂದಾಖಲೆಗಳ 
ಉಪ ನಿರ್ದೇಶಕ ಅನುಮೋದನೆಗಾಗಿ 
ಸಲ್ಲಿಸಲಾಗಿರುವ ಪ್ರಕರಣಗಳ ಸಂಖ್ಯೆ 
ಹಾಗೂ ವಿಲೇವಾರಿಗಾಗಿ ಬಾಕಿ ಇರುವ 
ಪ್ರಕರಣಗಳ ಸಂಖ್ಯೆ ಎಷ್ಟು: (ಗ್ರಾಮ 
ಹಾಗೂ ಸರ್ವೆ ನಂಬರ್‌ ವಾರು ವಿವರ 
ಒದಗಿಸುವುದು) 


ಆಂದೋಲನ ಯೋಜನೆಯಡಿ ನಮೂನೆ 1 ರಿಂದ 5 
ರವರೆಗೆ ಸಿದ್ಧಪಡಿಸಿ, ನಮೂನೆ 6 ರಿಂದ 10 ರವರೆಗಿನ 
ಅನುಮೋದನೆಗಾಗಿ ಜಿಲ್ಲಾ ಮಟ್ಟದಲ್ಲಿ ಭೂದಾಖಲೆಗಳ 
ಉಪ ನಿರ್ದೇಶಕರ ಅನುಮೋದನೆಗಾಗಿ ಸಲ್ಲಿಸಿದಂತೆ 
ಪ್ರಕರಣಗಳನ್ನು ಅನುಮೋದಿಸಿ ಅಂತಿಮ ವಿಲೆ ಮಾಡ 
ಲಾಗಿಯ್ದ, ಯಾವುದೇ ಪ್ರಕರಣಗಳು ಅನುಮೋದನೆಗಾಗಿ 
ಬಾಕಿಯಿರುವುದಿಲ್ಲ. 

ಭೂದಾಖಲೆಗಳ ಉಪ ನಿರ್ದೇಶಕರ ಕಛೇರಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಅನುಮೋದನೆ 
ಗಾಗಿ ಸಲ್ಲಿಸಲಾಗಿರುವ ಪ್ರಕರಣಗಳ ಗ್ರಾಮವಾರು ಮತ್ತು 
ಸರ್ವೆ ನಂಬರುವಾರು ವಿವರವನ್ನು ಅನುಬಂಧ-1 
ರಲ್ಲಿ ನೀಡಿದೆ. 

ಆದರೆ ಬೆಂಗಳೂರು ನಗರ ಜಿಲ್ಲೆ ಮತ್ತು 
ತುಮಕೂರು ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನುಗಳ 
ಪೋಡಿ ಅಂದೋಲನ ಕೈಗೊಂಡಿರುವು ದಿಲ್ಲ. ಮತ್ತು 
ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮೂನೆ 1 ರಿಂದ 5 
ರವರೆಗೆ ಸಿದ್ಧಪಡಿಸಿ, ನಮೂನೆ 6 ರಿಂದ 10 ರವರೆಗಿನ 
ಅನುಮೋದನೆಗಾಗಿ ಹಾಲಿ ಯಾವುದೇ ಪ್ರಕರಣಗಳು 
ಬಾಕಿಯಿರುವುದಿಲ್ಲು ಮತ್ತು ತುಮಕೂರು ಜಿಲ್ಲೆಯಲ್ಲಿ 
ನಮೂನೆ 1 ರಿಂದ 5 ರವರೆಗೆ ಸಿದ್ಧಪಡಿಸಿ, ಪರಿಶೀಲನೆ 
ಮತ್ತು ಅನುಮೋದನೆ ಗಾಗಿ ಕಂದಾಯ ಇಲಾಖೆಯಿಂದ 
96 ಪ್ರಕರಣಗಳು ಸ್ಮೀಕೃತಗೊಂಡಿದ್ದು ನಮೂನೆ 6 ರಿಂದ 
10 ಅನುಮೋದನೆಗಾಗಿ ಬಾಕಿ ಇರುತ್ತವೆ. 

ಭೂದಾಖಲೆಗಳ ಉಪ ನಿರ್ದೇಶಕರ ಕಛೇರಿ 
ತುಮಕೂರು ಜಿಲ್ಲೆಯಲ್ಲಿ ನಮೂನೆ 6 ರಿಂದ 10 
ಅನುಮೋದನೆಗಾಗಿ ಬಾಕಿ ಇರುವ ಪ್ರಕರಣಗಳ ಗ್ರಾಮ 
ವಾರು ಮತ್ತು ಸರ್ಮೆ ನಂಬರುವಾರು ವಿವರವನ್ನು 
ಅನುಬಂಧ-2 ರಲ್ಲಿ ನೀಡಿದೆ. 


ಆ) [ಮೇಲ್ಕಂಡ ಪ್ರಕರಣಗಳು ಬೆ೦ಗಳೂರು ನಗರ ಜಿಲ್ಲೆ ಮತ್ತು ತುಮಕೂರು ; 
ಅನುಪೋದನೆ ಗಾಗಿ ಎಂದಿನಿಂದ ಬಾಕಿ | ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನುಗಳ ಪೋಡಿ 
ಇದೆ; ಷ್ಲೀಕೃತಿ . ದಿನಾಂಕದೊಂದಿಗೆ | ಆಂದೋಲನ ಕೈಗೊಂಡಿರುವುದಿಲ್ಲ 
ವಿವರ ಒದಗಿಸುವುದು) ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 
' ಭೂದಾಖಲೆಗಳ ಉಪ ನಿರ್ದೇಶಕರ ಅನುಮೋದನೆಗಾಗಿ 

ಸಲ್ಲಿಸಿದ ಎಲ್ಲಾ ಪ್ರಕರಣಗಳನ್ನು ಅನುಮೋದಿಸಿ 
ಅಂತಿಮ ವಿಲೆ ಮಾಡಲಾಗಿದೆ. ಹಾಲಿ ಯಾವುದೇ 
ಪ್ರಕರಣಗಳು ಅನುಮೋದನೆಗಾಗಿ ಬಾಕಿಯಿರುವುದಿಲ್ಲ. 
ಭೂದಾಖಲೆಗಳ ಉಪ ನಿರ್ದೇಶಕರ ಕಛೇರಿ ತುಮಕೂರು 
ಜಿಲ್ಲೆಯಲ್ಲಿ ನಮೂನೆ 6 ರಿಂದ 10 ಅನುಮೋದನೆಗಾಗಿ 
ಬಾಕಿ ಇರುವ ಪ್ರಕರಣಗಳ ಗ್ರಾಮವಾರು ಮತ್ತು ಸರ್ವೆ 
ಸಂಬರುವಾರು ವಿವರವನ್ನು ಅಮಬಂಧ-2 ರಲ್ಲಿ 
ಲಗತ್ತಿಸಿದೆ. 

ಇ) | ಹಲವು ವರ್ಷಗಳಿಂದ ಪೋಡಿಯಾಗದೇ ರೈತರು ತಮ್ಮ ಜಮೀನುಗಳ ಮಂಜೂರಿಯಂತೆ 
ರೈತರು ತಮ್ಮ ಜಮೀನುಗಳ ಹಕ್ಕು | ಪೋಡಿ ಕುರಿತು ತುರ್ತು ಮತ್ತು ವಿಶೇಷ ಸಂದರ್ಭದಲ್ಲಿ 
ಸ್ಥಾಪನೆ ಹಾಗೂ ಪರಭಾರೆಗಾಗಿ | ಏಕವ್ಯಕ್ತಿ ಪ್ರಕರಣದಡಿ ಪೋಡಿ ದುರಸ್ತಿ ಪಡಿಸಲು 
ಕಛೇರಿಗೆ ಅಲೆಯುತ್ತಿದ್ದ ತ್ವರಿತ] ಸರ್ಕಾರದ ಸುತ್ತೋಲೆ ಸಂಖ್ಯೆ: ಕಂ.ಇ 283 ಭೂದಾಸ 


ವಿಲೇವಾರಿಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


2010. ದಿನಾಂಕ: 23.11.2010 ರನ್ಮಯ ಜಿಲ್ಲಾಧಿಕಾರಿಗಳು 
ಭೂಮಂಜೂರಿಯ ನೈಜತೆಯಿಂದ ಕೂಡಿರುವ ಬಗ್ಗೆ 
ಪರಿಶೀಲಿಸಿ, ದೃಢೀಕರಿಸಿದ ನಂತರ ದುರಸ್ತಿ ಪಡಿಸ 
ಲಾಗುತ್ತಿತ್ತು. ನಂತರ ಸರ್ಕಾರದ ಸುತ್ತೋಲೆ ಸಂಖ್ಯ: 
ಕಂಇ 8 ಎಲ್‌ಜಿಪಿ 2016 ದಿನಾ೦ಕ: 20-06-2016 ಹಾಗೂ 
ತಿದ್ದುಪಡಿ ಕಂಇ 8 ಎಲ್‌ಜಿಪಿ 2016(ಭಾಗ-1) ದಿನಾಂಕ: 
18-07-2016 ರಲ್ಲಿ ಸರಳೀಕರಿಸಲಾಗಿರುತ್ತದೆ. 
ಸಂಬಂಧಿಸಿದ ತಹಶೀಲ್ದಾರರು ಅರ್ಜಿದಾರರಿಗೆ ಆಗಿರುವ 
ಭೂಮಂಜೂರಿಯು ನೈಜತೆಯಿಂದ ಕೂಡಿರುವ ಬಗ್ಗೆ 
ಪರಿಶೀಲಿಸಿ, ಧೃಢೀಕರಿಸಿ ಏಕವ್ಯಕ್ತಿಗೆ ಪೋಡಿ ಮಾಡಲು 
ಆದೇಶಿಸಿ, ಭೂಮಾಪನ ಶಾಖೆಗೆ ಪ್ರಕರಣ ಕಳುಹಿಸಿದಲ್ಲಿ, 
ಅರ್ಜಿದಾರರ ಮಂಜೂರಿ ಜಮೀನನ್ನು ಪೋಡಿ ದುರಸ್ತಿ 
ಮಾಡುವ ಬಗೆ ಕುಮ ವಹಿಸಲು ಸೂಚನೆಗಳನ್ನು 
ನೀಡಲಾಗಿದೆ. '} 


ಸಂಖ್ಯೆ: ಕಂಇ'154 ಎಸ್‌ಎಸ್‌ಸಿ 2021 


pS 
A 
Oe 
( 'ಅಶೋಕ) 
ಕಂದಾಯ ಸಚಿವರು 


ಅನುಬಂಧ-1 


LAQ 1150 


ಫೋಡಿ ಆಂದೋಲನ ಯೋಜನೆಯಡಿ ನಮೂನೆ ರಿಂದ 5ರವರೆಗೆ ಸಿದ್ದಪಡಿಸಿ, ನಮೂಸೆ 
6 ರಿಂದ 10ರವರೆಗೂ ಭೂದಾಖಲೆಗಳ ಉಪನಿರ್ದೇಶಕರಿಂದ ಅನುಮೋದನೆಯಾಗಿ 
ದುರಸ್ತಿಪಡಿಸಿರುವ ಪ್ರಕರಣಗಳ ಸಂಖ್ಯೆ 


ಜಿಲ್ಲೆ ತಾಲ್ಲೂಕು ಪ್ರ ಗ್ರಾಮದ ವಿವರ ಸನಂ. ವಿವರ ಷರಾ 
ಸಂ 
ಬೆಂಗಳೂರು 1! ನೆಲಮಂಗಲ 4 ಗುಡ್ಲೇಗೌಡನ 58,59 
ಗ್ರಾಮಾಂತರ ಚನ್ನೋಹಳ್ಳಿ 
2 ಗೋರಫಟ್ಟ 145 
3 ಕುಲುವನಹಳ್ಳಿ 7 
4 ವಾದಕುಂಟೆ 140,141,142 
5 ಹಸಿರುವಳ್ಳಿ 140 
16 ಇಸುವನಹತ್ನ PT: 
7 ಮಜಣ್ಮೆರಾಂಪುರ 15 
8 ದೊಡ್ಡೇರಿ 118 11 ಸ.ನಂ. 
ದೊಡ್ಡಬಳ್ಳಾಪುರ | 1 ರಾಮದೇವನಹಳ್ಳಿ 103 
2 ಮಾರಸಂದ್ರ 70 
3 ಕಲ್ಲೋಡು 21 
4 ಕನ್ನಮಂಗಲ 50 
5  |ಜುನ್ನಸಂದ್ರ 74,76 
6 ಶಿಂಪಾಡಿಪುರ 99 
7 ಕೆಂಜಿಗದಹಳ್ಳೆ 102 
8 ಕಮ್ಮಸಂದ್ರ 36 
9 ಕಾಡನೂರು 156, 157, 181 
ಗಡೊಡತುವಕಾರು ೩, ರಲ್ಲಿ 41.3, 4 
10 4/1 ರಲ್ಲಿ 41,5 
iN 1 | ಕನುಮಂಗಲ 53 
12 | ಪುಟ್ಟೇನಹಳ್ಳಿ 22 
113 ಕೋಡಿಹಳ್ಳಿ 81 
14 |ಮಧುರೆ 64 
15 | ಕರಿಂ ಸೊಹ್ನೇನಹಳ್ಳಿ 1163 
16 | ಬೈರಸಂದ್ರ 103 
17 | ಗಂಡ್ರಗೊಳಿಪುರ 24, 
ಲೇನಹಳಿ ಇ 
16 | ನಹ 85 ಸ.ನಂ. 
ದೇವನಹಳ್ಳಿ 1 ಚನಹಳ್ಳಿ 64 
2 Tವನಸೋಪ 01 
ಯಲಿಯೂರು 57 93 
3 ಸ.ನಂ. 
ಹೊಸಕೋಟೆ 
ಒಷ್ಟು ಈತ 
ಸ.ನಂ. 


LAQ 1150 | 


ಅಮುಬಂಧ-2 
ತುಮಕೂರು ಜಿಲ್ಲೆಯಲ್ಲಿ ನಮೂನೆ 1 ರಿಂದ 5ರವರೆಗೆ ಸಿದ್ಧಪಡಿಸಿ, ನಮೂನೆ 6ರಿಂದ 10° 
ಭೂದಾಖಲೆಗಳ ಉಪನಿರ್ದೇಶಕರಿಂದ ಅನುಮೋದನೆಯಾಗಿ ಸಲಿಕೆಯಾಗಿ 'ಬಾನಿಯಿತುವು 
ಪ್ರಕರಣಗಳ ಸಂಖ್ಯೆ 
ಕಡತ 
ಕ್ರ.ಸಂ | ತಾಲ್ಲೂಕು ಹೋಬಳಿ ಗ್ರಾಮ ಸ.ನಂ | ಸ್ನೀಕೃತಗೊಂಡ 

| ದಿನಾಂಕ 

1 ಊರ್ಡಿಗೆರೆ ದ್ಯಾಪೇನಹಳ್ಳಿ 41 15.07.2021 
2 ಊರ್ಡಿಗೆರೆ ಮಂಚಕಲ್ಮುಪ್ಪೆ 65 21.08.2021 
3 ಊರ್ಡಿಗೆರೆ ಹಿಕ್ಕಲ್ಲು 28 25.08.2021 
4 ಊರ್ಡಿಗೆರೆ ಹಿರೇಹಳ್ಳಿ 20 25.08.2021 
5 ಊರ್ಡಿಗೆರೆ ವಿಟ್ರಾವುತನಹಳ್ಳಿ 24 26.08.2021 
1 6 ಊರ್ಡಿಗೆರೆ ಹಿರೇದೊಡ್ಡವಾಡಿ 3 26.08.2021 
7 ಊರ್ಡಿಗೆರೆ ಮಾದಗೊಂಡನಹಳ್ಳಿ 28 15.09.2021 
8 ಬೆಳ್ಳೂವಿ ಅಸಲೀಪುರ 55 21.08.2021 
9 ಬೆಳ್ಳಾವಿ ಸಿಂಗೀಪುರ 4 25.08.2021 
10 ಬೆಳ್ಳಾವಿ ಮಲ್ಲೇನಹಳ್ಳಿ 35 25.08.2021 
11 ಬೆಳ್ಳಾವಿ ನಾಗಾರ್ಜುನಹಳ್ಳಿ 15,17,21 15.09.2021 
12 ಬೆಳ್ಳಾವಿ ಹುಚ್ಚಬಸವನಹಳ್ಳಿ 25 13.09.2021 
13 ಬೆಳ್ಕಾವಿ ಬಾಣಾವರ 44 15.09.2021 
14 ಹೆಬ್ಬೂರು ಕಲ್ಕೆರೆ 95 25.08.2021 
15 ತುಮಕೂರು ಹೆಬ್ಕೂರು ಕಂಬಳಾಪುರ 9 25.08.2021 
16 ಹೆಬ್ಬೂರು ಜಿಕ್ಕಾಪುರ 66 26.08.2021 
17 ಹೆಬ್ಮೂರು ಪೊಗಡಮಾರನಹಳ್ಳಿ 3 26.08.2021 
18 ಹೆಬ್ಮೂರು ನಾಗೇನಹಳ್ಳಿ 53 26.08.2021 
19 ಹೆಬ್ಬೂರು ಕಣಕುಪ್ಪೆ 42 15.09.2021 
20 ಹೆಬ್ಬೂರು ಬೊಮ್ಮನಹಳ್ಳಿ 13 15.09.2021 
21 ಹೆಬ್ಮೂರು ತಿಮ್ಮನಹಳ್ಳಿ 27 15.09.2021 
22 ಹೆಬ್ಕೂರು ಸಿರಿವರ 69 15.09.2021 
2 ಗೂಳೂರು ಹೊಳಕಲ್ಲು 53 25.08.2021 
24 ಗೂಳೂರು ಗೂಳರಿವೆ 98 25,08.2021 
25 ಗೂಳೂರು § ನೇರಳಾಪುರ 38 13.09.2021 
26 ಗೂಳೂರು | ಭೈಚಾಪುರ 16 15,09.2021 
27 ಗೂಳೂರು ಭೈಚಾಪುರ 19 15.09.2021 
28 ಗೊಳೂರು ಕಲ್ಲುಮಠ 14 15.09.2021 
29 ಕೋರ ಹಿರೇಗುಂಡಗಲ್‌ 119 15.09.2021 
30 ಕಸಬಾ ಗಿರಿನಾಥಸಹಳ್ಳಿ 42 26-08-2021 
31 ಶಿರಾ ಕಸಬಾ ಚನ್ನನಕುಂಟೆ 27 26-08-2021 
32 ಕಸಬಾ ಮಾಗೋಡು 167 26-08-2021 
33 ಕೊರಟಿಗೆರೆ ಹೊಳವನಹಳ್ಳಿ ಮುದ್ದನಹಳ್ಳಿ 37 13-09-2021 


_ 
i 34 | | ಪೈಖನ್‌ ಹೊಸಕೋಟಿ: ಕೆಂಚಮನಹಳಿ | 4 | 1303202: 
35 | ವಿಡಗಲ್‌ ಗುಜ್ಮನಡು | 
| 36 | ಕಸಬಾ | ಚಿಕ್ಕನಾಯ್ಕನಹಳ್ಳಿ | 
37 B ನಾಗಲಮಡಿಕೆ | ಕಾಮನದುರ್ಗ i 104 13-09-2021 
38 ; ಕಸಬಾ | ಕೋಟಬಂಡ 12 13-09-2021 
39 ವೈ.ಎನ್‌ ಹೊಸಕೋಟೆ ಶಿಪ್ಟಯ್ಯನದುರ್ಗ 29 13-09-2021; 
|} ನಾಗಲಮಡಿಕೆ ಗ್ಯಾದಿಗುಂಟಿ | 61 13-09-2021 
B 
a 1 | ವೈಎನ್‌.ಹೊಸಕೋಟಿ | ಎತ್ತಿನಹಳ್ಳಿ | 5 | 13-09-2021 
| 
42 | ಕಸಬಾ l ರಾಜವಂತಿ 86 | 1309201 
ag ene ನಾಗಲಮಡಿಕೆ |  ಕ್ಯಾತಗಾನಚರ್ಲ | 18 13-09-2021 
[4 ಕಸಬಾ ಕನಕಾಪುರ 18 13-09-2021 
45 ನಿಡಗಲ್‌ ಗೊಲ್ಲಸಕುಂಟೆ 66 13-09-2021 
46 ಕಸಬಾ ಕೋಟಬಂಡ 28 13-09-2021 
41 ಐ.ಡಿ.ಹಳ್ಳಿ ಮುದ್ದೇನೇರಳೆಕೆರೆ 95 17-09-2021 | 
48 ದೋಡ್ಡರಿ ಕುರುಬರಹಳ್ಳಿ 24 17-09-2021 | 
49 ಐ.ಡಿ.ಹಳ್ಳಿ ತಿಪ್ಪಾಪುರ 76 17-09-2021 | 
[so ಪುರವರ ಹಂದ್ರಾಳು 9 17-09-2021 
51 ಪುರವರ ಕೊಡಗದಾಲ 180 17-09-2020 
52 ಮಿಡೇಗೇಶಿ ಗಂಪಲಹಳ್ಳಿ 182 17-09-2021 | 
53 ಪುರವರ ನಿಟಿಹಳಿ | G8 | 1709201 
54 ದೋಡ್ಲೇರಿ ಕೋಡಿರಾಂಪುರ 5 17-09-2021 | 
55 ದೋಡ್ನರಿ ಚಂದಗಿರಿ 59 17-09-2021 | 
56 ಕಸಬಾ ಜಡೇಗೊಂಡನಹಳ್ಳಿ 31 17-09-2021 1 
57 ಪುರವರ ಮೇಕತಿಮನಹಳ್ಳಿ 51 17-09-2001 
| s8 ದೋಡರಿ ಚಂದಗಿರಿ 302 1709207 
59 ಮಧುಗಿರಿ ದೋಡ್ಲೇರಿ ' ಶಿವನಗೆರೆ 176 1 17-09-2021 i 
60 ಪುರವರ ಹಂದ್ರಾಳು F] 17-09-2021 
61} ಕೋಡಿಗೇನಹಳ್ಳಿ ಚಿಕ್ಕಮಾಲೂರು 169 17-09-2021 
62 ಮಿಡಿಗೇಶಿ ಬೇಡತ್ತೂರು 137 17-09-2021 
NE ಕೋಡಿಗೇನಹಳ್ಳಿ ಯಾಕಾರ್ಲಹಳ್ಳಿ x16 | 17-09-2021 
CR ಕೋಡಿಗೇನಹಳ್ಳಿ ಶ್ರಾವಂಡನಹಳ್ಲಿ 133 17-09-2021 
65 ಕೋಡಿಗೇನಹಳ್ಳಿ | ತಿಂಗಳೂರು | 42 17-09-2021 
66 ದೋಡ್ನೇರಿ ವಜ್ರದಹಳ್ಳಿ 7 17-09-2021 
67 | ಮಿಡಿಗೇಶಿ ಬೇಡತ್ತೂರು 136 17-09-2021 
68 ಕೆಸಬ್ರಾ ವೆಂಕಟಾಪುರ 39 17-09-2021} 
69 ಮಿಡಿಗೇಶಿ ಹೊಸಕೆರೆ 17 17-09-2021 | 
70 ಪುರವರ ಸುಣ್ಮವಾಡಿ 22 17-0920 | 
71 ಮಿಡಿಗೇಶಿ ವೀರಚೆನ್ನನಹಳ್ಳಿ 8 17-09-2021 
72 ಕುಣಿಗಲ್‌ ಕೊತ್ತಗೆರೆ ಕುರಡಿಹಳ್ಳಿ 16 29-07-2021 
|7| ಗುಬ್ಬಿ ನಿಟ್ಟೂರು ಹಂಡನಹಳ್ಳಿ 75 25-08-2021 


74 ಕಸಬಾ ಬಿದರೆಗುಡಿಕಾವಲ್‌ 212 16-08-2021 
75 ಕಸಬಾ ಬಿದರೆಗುಡಿಕಾವಲ್‌ 213 16-08-2021 , 
76 ಕಸಬಾ ಬಿದರೆಗುಡಿಕಾವಲ್‌ 242 16-08-2021 
77 ಕಸಬಾ" ಬಿದರೆಗುಡಿಕಾವಲ್‌ 243 16-08-2021, 
78 ಕಸಬಾ ಬಿದರೆಗುಡಿಕಾವಲ್‌ 226 16-08-2021 
79 ಕಸಬಾ ಬಿದರೆಗುಡಿಕಾವಲ್‌ 220 16-08-2021 
80 ಕಸಬಾ ಬಿದರೆಗುಡಿಕಾವಲ್‌ 244 16-08-2021 
81 ಕಸಬಾ ಬಿದರೆಗುಡಿಕಾವಲ್‌ 238 16-08-2021 
82 ಕಸಬಾ ಬಿದರೆಗುಡಿಕಾವಲ್‌ 223 16-08-2021 
83 ಕಸಬಾ ಬಿದರೆಗುಡಿಕಾವಲ್‌ 224 16-08-2021 
84 ಹೊನ್ನಾವಳ್ಳಿ ಹೊನ್ನಾವಳ್ವಿ 785 16-08-2021 
85 ತಿಪಟೂರು ಹೊನ್ನಾವಳ್ಳಿ ಹೊನ್ನಾವಳ್ಳಿ 2 16-08-2021 
86 ಹೊನ್ನಾಬಳ್ವಿ ಹೊನ್ಮಾವಳ್ಳಿ 213 16-08-2021 
87 ಹೊನ್ಮಾವಳ್ಳಿ ಹೊನ್ನಾವಳ್ಳಿ 24 16-08-2021 
88 ಹೊನ್ನಾವಳ್ಳಿ ಬೈರನಾಯಕನಹಳ್ಳಿ 39 16-08-2021 
89 ಮೊಣವಿನಕೆರೆ ಬಾಜಿಘಟ್ಟ 291 16-08-2021 
90 ಸೊಣವಿನಕೆರೆ ಆಲ್ಕೂರು 245 16-08-2021 
91 ಮೊಣವಿನಕೆರೆ ಆಲದಹಳ್ಳಿ 111 16-08-2021 
92 ನೊಣವಿನಕೆರೆ ಗಂಗನಘಟ್ಟ 104 16-08-2021 
93 ನೊಣವಿನಕೆರೆ ನಾಗರಘಟ್ಟಿಕಾವಲ್‌ 61 16-08-2021 
94 ನೊಣವಿನಕೆರೆ ಮತ್ತಿಘಟ್ಟ 126 16-08-2021 
95 ಕಿಬ್ಬನಹಳ್ಳಿ ಅಯರಹಳ್ಳಿ 55 16-08-2021 
96 ಕಿಬ್ಬನಹಳ್ಳಿ ರಜತಾದ್ರಿಪುರ 76 16-08-2021 


